ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1302(1614) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಧರ್ಮಸೇನ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಬಿ.ಬಿ.ಎಂ.ಪಿ. ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆ ಹಿಂಭಾಗದ ಸಣ್ಣ ರಸ್ತೆಗಳಿಗೆ ಹಾಕಿರುವ ಗೇಟುಗಳನ್ನು 
ತೆರವುಗೊಳಿಸುವ ಬಗ್ಗೆ 


(ಅ) ಬಿ.ಬಿ.ಎಂ.ಪಿ. ವ್ಯಾಪ್ತಿಯ ಕೆಲವು ಕಡೆಗಳಲ್ಲಿ ಮುಖ್ಯರಸ್ತೆಯ ಹಿಂಭಾಗದಲ್ಲಿರುವ ಸಣ್ಣ 
ಸಣ್ಣ ರಸ್ತೆಗಳಿಗೆ ಕಬ್ಬಿಣದ ಗೇಟುಗಳನ್ನು ಅಳವಡಿಸಿ ರಾತ್ರಿ ವೇಳೆ ಬೀಗ ಹಾಕುತ್ತಿರುವ ಬಗ್ಗೆ 
ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ 07.12.2020 ರಂದು ಬಿ.ಬಿ.ಎಂ.ಪಿ, ಆಯುಕರಿಗೆ 
ನಿರ್ದೇಶನ ನೀಡಲಾಗಿದೆ ಎಂದು ಈ ಹಿಂದೆ ಉತ್ತರದಲ್ಲಿ ತಿಳಿಸಿದ್ದು ಈ ಬಗ್ಗೆ ಆಯುಕರು ಈ 
ಕುರಿತು ವರದಿ ಸಲ್ಲಿಸಿರುತ್ತಾರೆಯೇ; 


(ಆ) ಈಗಲೂ ಕಬ್ಬಿಣದ ಗೇಟಿಗಳನ್ನು ತೆರವುಗೊಳಿಸದಿರುವ ಬಗ್ಗೆ ಸರ್ಕಾರ ಯಾವ ಕ್ರಮ 
ಕೈಗೊಳ್ಳುತ್ತದೆ; 


(ಇ) ಬಿ.ಬಿ.ಎಂ.ಪಿ. ಯವರು ಅಳವಡಿಸಿದಿದ್ದರೆ ಖಾಸಗಿಯವರು ಯಾರು 
ಅಳವದಡಿಸಿದ್ದಾರೆಂಬುದನ್ನು ಹತ್ತೆ ಹಚ್ಚಿ ತೆರವುಗೊಳಿಸಲು ಕ್ರಮಕೈಗೊಂಡು 
ಸಾರ್ವಜನಿಕರಿಗೆ ರಸ್ನೆಯನ್ನು ಮುಕ್ತಗೊಳಿಸಲಾಗುವುದೇ? 


